ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 17-03-2021 ಪ್ರಶ್ನೆ ಸ೦ಖ್ಯೆ: 203 (1482+1426) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಶ್ರೀ ಹೆಚ್‌.ಎಂ. ರಮೇಶಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 17-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ವಿಷಯ: ಸರ್ವೆಸ್ಮೆಚ್‌ಗಳನ್ನು ನೀಡಲು ವಿಳಂಬವಾಗುತ್ತಿರುವುದು ಭೂ ದಾಖಲೆಗಳ ರ೦।tlization ಮಾಡುವ ಕುರಿತು 


(ಅ) ಕಳೆದ 5 ವರ್ಷಗಳಲ್ಲಿ ಭೂ ಸಮೀಕ್ಷೆಗಾಗಿ ಅ೦ದರೆ, ಸರ್ಮೆ ಸೈಜ್‌, 11-ಇ ನಕ್ಲೆ, ಭೂ 
ಪರಿವರ್ತನೆ ನಕ್ಕೆ ಹದ್ದುಬಸ್ತು, ತತ್ಕಾಲ್‌ ಮತ್ತು ಭೂಸ್ವಾಧೀನ, ಪೋಡಿ (ಜ್ಯ ನಕ್ಲ)ಗಳಿಗಾಗಿ 
ಕೋರಿ ಸ್ವೀಕೃತವಾದ ಪ್ರಕರಣಗಳ ಸಂಖ್ಯೆ ಎಷ್ಟು; ಇವುಗಳಲ್ಲಿ ಎಷ್ಟು ಅರ್ಜಿಗಳನ್ನು 
ಪರಿಗಣಿಸಿ ವಿಲೇವಾರಿ ಮಾಡಲಾಗಿದೆ; ಬಾಕಿ ಉಳಿದಿರುವ ಪ್ರಕರಣಗಳೆಷ್ಟು ; ಈ 
ಪ್ರಕರಣಗಳನ್ನು ವಿಲೇವಾರಿ ಮಾಡಲು ಇರುವ ಅಡೆತಡೆಗಳೇನು ; (ವರ್ಷವಾರು ಮತ್ತು 
ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಭೂ ಸಮೀಕ್ಷೆ ಸರ್ಮೆ ಆಗಿ ಬಂದ ಪ್ರಕರಣಗಳಲ್ಲಿ ಎಷ್ಟು ದಿನಗಳಲ್ಲಿ ಸಂಬಂಧಿಸಿದ 
ಕಂದಾಯ ಮತ್ತು ಸರ್ವೆ ಇಲಾಖೆಗಳ ದಾಖಲೆಗಳ ಇಂಡೀಕರಣ ಮಾಡಲು ಅವಧಿ 
ನಿಗದಿಪಡಿಸಲಾಗಿದೆ ; ಸರ್ವೆ ಸೈಜ್‌ ಮಾಡಲು ಇರುವ ಮಾನದಂಡಗಳೇನು; 


(ಇ) ಕೇ೦ದ್ರ ಸರ್ಕಾರದ National Digital India ಯೋಜನೆ ಅಡಿ ಭೂ ದಾಖಲೆ, ದಾಖಲೆಗಳ 
ನೋಂದಣಿ, ಜನನ ಮತ್ತು ಮರಣಗಳ ರಿಜಿಸ್ಟರ್‌ ಮತ್ತು ಸರ್ಟಿಫಿಕೇಟ್‌ ಮುಂತಾದವುಗಳನ್ನು 
digitalize ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಲು Department of Electronics & 
Information Technology ಯಿ೦ದ ಧನ ಸಹಾಯ ನೀಡುತ್ತಿದ್ದು, ಕಳೆದ 5 ವರ್ಷಗಳ ಈ ಧನ 
ಸಹಾಯವನ್ನು ಬಳಸಿ, ಯಾವ ಯಾವ ದಾಖಲೆಗಳನ್ನು ಡಿಜಿಟಿಲೈಜ್‌ ಮಾಡಲಾಗಿದೆ? 
(ಸಂಪೂರ್ಣ ಮಾಹಿತಿ ನೀಡುವುದು) 


